ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 492 


ಸದಸ್ಯರ ಹೆಸರು 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷತ್ರ 


ಉತ್ತರಿಸಬೇಕಾದ ದಿನಾಂಕ 


10.03.2020. 


ಉತ್ತರಿಸುವ ಸಚಿವರು 


| ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಕ್ರಸಂ ಪ್ರಶ್ನೆಗಳು ಉತ್ತರ 
ಅ) ರಾಜ್ಯದಲ್ಲಿ ಅಲಂಕಾರಿಕ ಶಿಲೆಯ ರಾಜ್ಯದಲ್ಲಿ `ಅಲಂಕಾರಿಕ ಶಿಲೆಯ ಗಣಿಗಾರಿಕೆ `ಕ್ಷೀಣಿಸುತ್ತಿರುವುದು 
ಗಣಿಗಾರಿಕೆಯು ಕ್ಷೀಣಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ)'|ಕಳೆದ 5 ವರ್ಷಗಳಿಂದ ಈ ಕಳೆದ 05 ವರ್ಷಗಳಲ್ಲಿ ಅಲಂಕಾರಿಕ ತಿಲ ಕಲ್ಲುಗಣಿ ಗುತ್ತಿಗೆಗಳಿಂದ 
ಗಣಿಗಾರಿಕೆಯ ಪಕ್ಷಿನೋಟವನ್ನು ತೆಗೆದು ಸಾಗಾಣಿಕೆ ಮಾಡಿದ ಶಿಲೆಯ ಪ್ರಮಾಣ ಮತ್ತು ರಾಜಧನ 
g 
ನೀಡುವುದು; ಸಂಗ್ರಹಣೆಯ ವಿವರ ಕೆಳಕಂಡಂತಿದೆ: 
F ಜಾಲ್ತಯಲ್ಲಿದ್ದ ರವಾನಿಸಿದ ಸಂಗ್ಯಹವಾದ 
3 ವರ್ಷ ಕಲ್ಲುಗಣಿ ಪ್ರಮಾಣ ರಾಜಧನ 
ai ಸುತ್ತಿಗೆ ಸಂಖ್ಯೆ | (ಕ್ಯೂಮೀ.) | (ರೂಕೋಟಿಗಳಲ್ಲಿ) 
I 204-15 42 347961 5467 
7 205-76 425 33337 5600 
[3206-7 424 409775 100.52 
| 2017-18 470 430463 97.81 
[5 2018-5 770 384919 85.86 
*) | ಮೇಲ್ಕಂಡ ಗಣಿಗಾರಿಕೆಯನ್ನು | ರಾಜ್ಯದಲ್ಲಿನ ಅಲಂಕಾರಿಕ ಶಿಲೆ ಕಲ್ಲುಗಣಿ ಗುತ್ತಿಗೆ ಉದ್ಯಮವು 
ಪುನಶ್ನೇತನಗೊಳಿಸಲು ಸರ್ಕಾರವು | ಪ್ರಕೃಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾವಿರಾರು ಜನರಿಗೆ ಉದ್ಯೋಗ 
ಕೈಗೊಂಡಿರುವ ಕ್ರಮಗಳೇನು? ಸೃಷ್ಟಿಸಿರುವ  ಉದ್ಯಮವಾಗಿರುತ್ತದೆ. ರಾಜ್ಯದಲ್ಲಿ ಉತ್ಪಾದಿಸುವ 
ಗ್ರಾನೈಟ್‌ನ್ನು ಹೆಚ್ಚಾಗಿ ಚೀನಾ, ತೈವಾನ್‌ ಮುಂತಾದ ದೇಶಗಳಿಗೆ ರಫ್ತು 
ಮಾಡುತ್ತಿದ್ದು, ಗ್ರಾನೈಟ್‌ ರಫ್ತು ಸದರಿ ದೇಶಗಳ ಮಾರುಕಟ್ಟೆ 


ಆಧಾರಿತವಾಗಿರುತ್ತದೆ. 


ಗ್ರಾನೈಟ್‌ ಉದ್ದಿಮೆಯನ್ನು ಪ್ರೊತ್ಸಾಹಿಸಲು ಸರ್ಕಾರದಿಂದ ಈ 


ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ:- 


I. 


ತ್ವರಿತಗತಿಯಲ್ಲಿ ಗುತ್ತಿಗೆ ಮಂಜೂರಾತಿ ನೀಡಲು ನಿಯಮ 

ಸರಳೀಕರಣಗೊಳಿಸಲಾಗುತ್ತಿದೆ. 

ಪರಿಸರ ಸ್ನೇಹಿ ಗಣಿಗಾರಿಕೆಯನ್ನು ಪೊತ್ಲಾಹಿಸಲಾಗುತ್ತಿದೆ. 

ಪರಿಸರ ಸ್ನೇಹಿ ಗಣಿಗಾರಿಕೆ ನಡೆಸಲು "ಗುತ್ತಿಗೆದಾರರಿಗೆ ನುರಿತ 
[9 ಮೂಡಿಸುವ ಕಾರ್ಯಕ್ರಮಗಳನ್ನು 


-2 


ಕೊಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಮೇಲ್ಕಂಡ  ಗಣಿಗಾಾಗ ಅನ] ್ಥರಣ ಪ್ರದೇಶವನ್ನು ಗಣಿಗಾರಿಕೆ ಇತ್ಯಾದಿ ಅರಣ್ಯೇತರ 
ಇಲಾಖೆಯು ಕೆಲ ಪ್ರಕರಣಗಳಲ್ಲಿ 

" | ಉದ್ದೇಶಗಳಿಗಾಗಿ ಉಪಯೋಗಿಸಲು 1980ರ ಅರಣ್ಯ (ಸಂರಕ್ಷಣೆ) ; 
ವಿನಾಕಾರಣ ತೊಂದರೆ ಐ _ ವ 


ಕಾಯ್ದೆಯಡಿಯಲ್ಲಿ ಕೇಂದ್ರ 
ಪಡೆಯುವುದು ಅವಶ್ಯವಿರುತ್ತದೆ. ಇದಕ್ಕಾಗಿ ಸಂಬಂಧಿತ ಉಪಯೋಗಿ 


ಸಂಸ್ಥೆಯು ಕೇಂದ್ರ 


www. parivesh.nic.in ರ ಮೂಲಕ ಆನ್‌ಲೈನ್‌ ಪ್ರಸ್ತಾವನೆಯನ್ನು 
ಸಲ್ಲಿಸಬೇಕಾಗಿರುತ್ತದೆ. 


ಸರ್ಕಾರದ ಪೂರ್ವಾನುಮತಿ | 


ಸರ್ಕಾರದ ವೆಬ್‌ ಪೋರ್ಟಲ್‌ 


ಅರಣ್ಯ ಪ್ರದೇಶದಲ್ಲಿ ಅಲಂಕಾರಿಕ ಶಿಲೆಯ ಗಣಿಗಾರಿಕೆಗಾಗಿ ಮೇಲಿನಂತೆ 
ಅನುಮೋದನೆ ಪಡೆದ ಪ್ರಕರಣಗಳು ಯಾವುವು ಇರುವುದಿಲ್ಲ. 


ಬಂದಿದ್ದಲ್ಲಿ, ಅಂತಹ `ಪಕರಣಗಳ ಉದ್ಭವಿಸುವುದಿಲ್ಲ. 
ವಿವರ ನೀಡುವುದು? 
ಸಂಖ್ಯೆ: ಸಿಐ 110 ಎಂಎಂಎನ್‌ 2020 
(ಸಸ ಪಾಟಲ) 


ಗಣೆ ಮತ್ತು ಭೂವಿಜ್ಞಾನ ಸಚಿವರು 


